" ಕರ್ನಾಟಿಕ ವಿಧಾನ ಪರಿಷತ್‌ 


1. ಮಾನ್ಯ ಸದಸ್ಯರ ಹೆಸರು 


2. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


: ಶ್ರೀ ನಸೀರ್‌ ಅಹ್ಮದ್‌ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
: | 100% 


ನೋಂದಣಿ ಅಧಿನಿಯಮ 
1960 ರಡಿ 
ನೋಂದಾಯಿಸಿದ್ದರೂ 
ಸಂಘ ನೋಂದಾಯಿಸಿರುವ 
ನಿವೇಶನಗಳ 
ಪ್ರಯಪತ್ರಗಳಲ್ಲಿ ಕರ್ನಾಟಿಕ 
.ರಾಜ್ಯ ಸಹಕಾರಿ ಸಂಘದ 
ಕಾಯ್ದೆ 1959 ರಡಿ 
ನೋಂದಾಯಿಸಿರುವ ಸಂಘ 
ಎಂದು ಸುಳ್ಳ ಮಾಹಿತಿ 
ದಾಖಲಿಸಿರುವುದು ನಿಜವೇ: 


ಹಾಗಿದ್ಮಲ್ಲಿ ಸಂಘದ 
ವಿರುದ್ಧ ಕೈಗೊಂಡ 
ಕ್ರಮಗಳೇನು: 


3. ಉತ್ತರಿಸುವ ದಿನಾಂಕ : 29.09.2020 
 4.ಉತ್ತರಿಸುವ ಸಚಿವರು : ಮಾನ್ಯ ಸಹಕಾರ ಸಚಿವರು 
ಫ್ರ 
ಕ ಪ್ರಶ್ನೆ ಉತ್ತರ 
ಅ |ಬಿಡಿಎ ಎಂಪ್ಲಾಯಿಸ್‌ | ಬಿಡಿಎ ಎಂಪ್ನಾಯಿಸ್‌ ವೆಲ್ಪೇರ್‌ ಅಸೋಸಿಯೇಷನ್‌ 
ವೆಲ್ಫೇರ್‌ ಬೆಂಗಳೂರು, ಈ ಅಸೋಸಿಯೇಷನ್‌ನಲ್ಲಿ ನಡೆದಿರುವ 
ಅಸೋಸಿಯೇಷನ್‌ನಲ್ಲಿ ಅಕ್ರಮಗಳ ಬಗ್ಗೆ ಕರ್ನಾಟಿಕ ಸಂಘಗಳ ನೋಂದಣಿ 
ನಡೆದಿರುವ ಅಕ್ರಮಗಳ | ಕಾಯ್ದೆ 1960 ರ ಕಲಂ 25 ರಡಿ ಒಟ್ಟು ನಾಲ್ಕು 
ಬಗ್ಗೆ ಒಟ್ಟು ಎಷ್ಟು | ವಿಚಾರಣೆಗಳು ನಡೆದಿವೆ. ತನಿಖಾಧಿಕಾರಿಗಳ ವಿವರ ಈ 
ತನಿಖೆಗಳು ನಡೆದಿವೆ: | ಕೆಳಕಂಡಂತಿವೆ: 
ಯಾರ್ಯಾರು ತನಿಖೆ || ಈ. 
ಮಾಡಿದನನೆ Bg ವಿಚಾರಣಾಧಿಕಾರಿಗಳ ಹೆಸರು 
(ವಿವರಗಳನ್ನು 1. |ಶ್ರೀ ಹೆಚ್‌.ಟಿ ಶಿವನಂಜಯ್ಯ, ಅಧಿಕ ಜಿಲ್ಲಾ 
ನೋಂದಣಾಧಿಕಾರಿ, ಬಿಡಿಎ ಕಛೇರಿ 
ನ್‌ಹುವುದು) ಆವರಣ, ಬೆಂಗಳೂರು. - 
2" |ಶ್ರೀ ನಾರಾಯಣಪ್ಪ, ಉಪ 
ನೋಂದಣಾಧಿಕಾರಿ, ಹೆಸರಘಟ್ಟ, |: 
ಬೆಂಗಳೂರು. 
3 ಶ್ರೀ ಎಸ್‌. ಇಂದುದರ್‌, ನಿವೃತ್ತ ಜಿಲ್ಲಾ 
ಮತ್ತು ಸೆಷನ್ಟ್‌ ನ್ಯಾಯಧೀಶರು. 
4 ಶ್ರೀ ಎಸ್‌.ಸಿ.ಇಂಗಳಗಿ ನಿವೃತ್ತ ಜಿಲ್ಲಾ ಸೆಷನ್‌ 
ನ್ಯಾಯಾಧೀಶರು 
ಆ |ಸದರಿ ಸಂಘವು ಸಂಘಗಳ | ಕೈಗೊಂಡ ಕ್ರಮಗಳು: | 


ಸಂಘದ ಅಧ್ಯಕ್ಷರಾದ ಶ್ರೀ ಬೆಟ್ಟೇಗೌಡ ಮತ್ತು ಪ್ರಧಾನ 
ಕಾರ್ಯದರ್ಶಿಯಾದ ಶ್ರೀ ಮಲ್ಲಣ್ಣ ಇವರುಗಳ ವಿರುದ್ಧ 
ಶೇಷಾದ್ರಿಪುರಂ ಪೊಲೀಸ್‌ ಠಾಣೆ, ಬೆಂಗಳೂರು ಇಲ್ಲಿ 
ಸಹಕಾರ ಸಂಘಗಳ ಉಪ ನಿಬಂಧಕರು, 4ನೇ ವಲಯ, 
ಬೆಂಗಳೂರು ನಗರ ಜಿಲ್ಲೆ ಇವರ ಆದೇಶದಂತೆ 
ಅಧೀಕ್ಷಕರು, ಸಹಾಯಕ ನಿಬಂಧಕರ ಕಛೇರಿ ಇವರು 
ದಿನಾ೦ಕ:04.03.2020 ರಂದು ಕ್ರಿಮಿನಲ್‌ ದೂರನ್ನು 
ದಾಖಲಿಸಿರುತ್ತಾರೆ. ಪೊಲೀಸ್‌ ಇನ್ಸ್‌ಪೆಕ್ಟರ್‌, 
ಶೇಷಾದ್ರಿಪುರಂ ಪೋಲೀಸ್‌ ಠಾಣೆ, ಬೆಂಗಳೂರು ರವರು 
ದಿನಾಂಕ; 09-03-2020 ರಂದು ಈ ಬಗ್ಗೆ ಹಿಂಬರಹವನ್ನು 
ನೀಡಿ ಹಿಂಬರಹದಲ್ಲಿ: “ದೂರಿನಲ್ಲಿ ತಿಳಿಸಿರುವ 
ಅಂಶಗಳು ಮತ್ತು ಈಗಾಗಲೇ ಶೇಷಾದ್ರಿಪುರಂ ಪೋಲೀಸ್‌ 
ಠಾಣೆಯಲ್ಲಿ (ಮೊ.ಸ೦:69/2016) ದಾಖಲಾಗಿ ಮಾನ್ಯ 
ನ್ಯಾಯಾಲಯದಲ್ಲಿ ಸಿಸಿ ನಂ.3681/2018 ರಲ್ಲಿ 
ವಿಚಾರಣೆಯಲ್ಲಿರುವ ಪ್ರಕರಣದಲ್ಲಿನ ಅಂಶಗಳು ಹಾಗೂ 
ಆರೋಪಿತರು ಒಬ್ಬರೆ ಆಗಿದ್ದು, ಒ೦ದೇ ವಿಷಯದ ಮತ್ತು 
ಎರಡು ಪ್ರಕರಣಗಳಿಗೆ ಒಬ್ಬರೆ ಆರೋಪಿತರಿರುವುದರಿಂದ 
ಮತ್ತೊಂದು ಎಫ್‌ಐಆರ್‌ ಅನ್ನು ದಾಖಲಿಸಲು 


qu5 (hoo) 


ಕಾನೂನಿನಲ್ಲಿ ಅವಕಾಶವಿಲ್ಲದ ಇರುವ ಪ್ರಯುಕ್ತ ತಾವು 
ನೀಡುತ್ತಿರುವ ದೂರು ಮತ್ತು ದೂರಿನೊಂದಿಗೆ 
ಲಗತ್ತಿಸಿರುವ ಎಲ್ಲಾ ದಾಖಲಾತಿಗಳನ್ನು 
ಸ್ವೀಕರಿಸಿಕೊಂಡು ಈಗಾಗಲೇ ಶೇಷಾದ್ರಿಪುರಂ ಪೊಲೀಸ್‌ 
ಠಾಣೆ ಮೊ.ಸಂ. 69/2016 ಪ್ರಕರಣಕ್ಕೆ 
ಅಡಕಗೊಳಿಸಿಕೊಂಡು (ಮಾನ್ಯ ನ್ಯಾಯಾಲಯದಲ್ಲಿ 
ಸಿ.ಸಿ.ನಂ.3681/2018) ಪ್ರಕರಣಕ್ಕೆ ಸಂಬಂಧಿಸಿದಂತೆ 
ಮಾನ್ಯ ನ್ಯಾಯಾಲಯದ ಅನುಮತಿ ಪಡೆದು 
ತನಿಖೆಯನ್ನು ಮುಂದುವರೆಸಿ ಕಲಂ 173(8) ಸಿಆರ್‌ಪಿಸಿ 
ಅಡಿಯಲ್ಲಿ ಹೆಚ್ಚುವರಿ ದೋಷಾರೋಪಣ ಪಟ್ಟಿಯನ್ನು 
ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಲಾಗುವುದೆಂದು 
ಹಿಂಬರಹ ನೀಡಿರುತ್ತಾರೆ”. 


ಇ ಸಂಘಕ್ಕೆ ದಿನಾಂಕಃ 04-05-2020 ರ ಸರ್ಕಾರದ ಆದೇಶದನ್ವಯ ಶ್ರೀ 
ಆಡಳಿತಾಧಿಕಾರಿಯನ್ನು ಆರ್‌. ಲೋಕೇಶ್‌, ಸಹಕಾರ ಸಂಘಗಳ ಜಂಟಿ 
ಯಾವ ದಿನಾಂಕ 

KAR ಳ್ಳಾದಿ ಸಿಹ ಕಾರ ಸಿ ಕಾಖಾನ ಇ 
ನೇಜುಸಲಾಗಿದ.: ನೇಮಿತ ಬಿಡಿಎ ಎಂಪ್ಲಾಯೀಸ್‌ ವೆಲ್‌ಫೇರ್‌ ಅಸೋಸಿಯೇಷನ್‌ 
ಆಡಳಿತಾಧಿಕಾರಿ ಈವರೆಗೂ | ಬ್ರಗಳೂರು, ಈ ಸಂಘಕ್ಕೆ ಆಡಳಿತಾಧಿಕಾರಿಯನ್ಸಾಗಿ 
ಕೈಗೊಂಡಿರುವ ನೇಮಿಸಲಾಗಿರುತ್ತದೆ. 
ಕ್ರಮಗಳೇನು: ಆಡಳಿತಾಧಿಕಾರಿಗಳು ದಿನಾಂಕ: 27-05-2020 ರಂದು 
(ವಿವರ ನೀಡುವುದು) ಸಂಘದ ಸ್ವಯಂ ಪ್ರಭಾರ ಪಡದು ಈ ಕೆಳಕಂಡಂತೆ ಕ್ರಮ 

ಕೈಗೊಂಡಿರುತ್ತಾರೆ:- 

1. 2018-19ನೇ ಸಾಲಿನ ಹಾಗೂ 2019-20 ನೇ ಸಾಲಿನ 
ಸಂಘದ ಲೆಕ್ಕ ಪುಸ್ತಕಗಳನ್ನು ಪೂರ್ಣಗೊಳಿಸಿ, 
ಲೆಕ್ಕಪರಿಶೋಧನೆಗೆ ಒಳಪಡಿಸಲಾಗಿರುತ್ತದೆ. 

2. 2018-19 ಸೇ ಸಾಲಿನ ಲೆಕ್ಕಪರಿಶೋಧನಾ ವರದಿಯು | 
ಪೂರ್ಣಗೊಂಡಿದೆ. 2019-20 ನೇ ಸಾಲಿನ ಸಂಘದ 
ಲೆಕ್ಕಪರಿಶೋಧನೆಯು ಪ್ರಗತಿಯಲ್ಲಿರುತ್ತದೆ. 

3. ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಹಿಂದಿನ ಆಡಳಿತ 
ಮಂಡಳಿಯ - ನಿರ್ದೇಶಕರುಗಳು ಎವಿವೃತ್ತಿಯ [| 
ನಂತರವೂ ಮುಂದುವರೆದಿರುವ ಬಗ್ಗೆ ಯಾವ 

ದಿನಾಂಕಕ್ಕೆ ಆಡಳಿತ ಮಂಡಳಿಯ ಸದಸ್ಯರು 
ನಿವೃತ್ತಿಯಾಗಿರುತ್ತಾರೆ ಎಂಬ ಮಾಹಿತಿ ಕೋರಿ 
ಆಯುಕರು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, 
ಬೆಂಗಳೂರು ಇವರಿಂದ ಪಡೆಯಲು ದಿನಾಂಕ: 13-8- 
2020 ರಂದು ಪತ್ರ ಬರೆದು ಕ್ರಮವಿಟ್ಟಿರುತ್ತಾರೆ. 

ಈ | ಸಂಘದಿಂದ ನಿವೇಶನ | ಸಂಘದಿಂದ ನಿವೇಶನ ಸಿಗದೇ ವಂಚನೆಗೊಳಗಾಗಿರುವ 
ಸಿಗದೇ ಪ್ರಾಧಿಕಾರ ನಿವೃತ್ತ ನೌಕರರಿಗೆ ನಿವೇಶನ ನೀಡಲು, 
ವಂಚನೆಗೊಳಗಾಗಿರುವ ಆಯುಕರು, ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರ, 
ಪ್ರಾಧಿಕಾರ ನಿವೃತ್ತ | ಬೆಂಗಳೂರು, ಇವರಿಗೆ ಮೂರು ಎಕರೆ ಭೂಮಿ 
ನೌಕರರಿಗೆ ನಿವೇಶನಗಳನ್ನು | ಮಂಜೂರು ಮಾಡಲು ಆಡಳಿತಾಧಿಕಾರಿಯು ದಿನಾಂಕ: 
ಒದಗಿಸಿಕೊಡುವ ದಿಸೆಯಲ್ಲಿ | 25-8-2020 ರ ಪತ್ರ ಬರೆದು, ಕೋರಿರುತ್ತಾರೆ. 
ಜರುಗಿರುವ ಕ್ರಮಗಳೇನು: 


ಸಿಒ 52 ಸಿಎಸ್‌ಆರ್‌ 2020 


ಉನಿ. se 
(ಎಸ್‌.ಟಿ.ಸೋಮಶೇಖರ್‌) 
ಸಹ್‌ಹಾಗ ಸಚಿವರು 


